KA/ BGGPO / 2515 / WPP -47 / 2009-2011 


ಕರ್ನಾಟಕ ರಾಜ್ಯಪತ್ರ 


ಸಂಚಿಕೆ ೧೪ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ , ಏಪ್ರಿಲ್ ೮, ೨೦೧೦ ( ಚೈತ್ರ ೧೮, ಶಕ ವರ್ಷ ೧೯೩೨) 

ಭಾಗ - ೪ಎ . 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಹಿ 5 ಸಿಎನ್ಎಸ್ 2010, ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್, 2010 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎಸ್. ಎಂ . 
ಮಲ್ಲಿಕಾರ್ಜುನ ಬಿನ್ ಮಾದಪ್ಪ, ಶ್ಯಾನಡ್ರಹಳ್ಳಿ , ಗುಂಡ್ಲುಪೇಟೆ ತಾಲ್ಲೂಕು ಇವರನ್ನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ 
ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ ., ಗುಂಡ್ಲುಪೇಟೆ ಇದರ ಆಡಳಿತ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 181 

ಆರ್. ಎಸ್ . ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 6 ಸಿಎನ್ಎಸ್ 2010, ಬೆಂಗಳೂರು, ದಿನಾಂಕ : 11ನೇ ಮಾರ್ಚ್, 2010 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಶಿವನಗೌಡ 

( ೨೧೧) 


೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

ಭಾಗ - ೪ಎ 
ಬಸನಗೌಡ ಸಣಮನಿ, ಹಿರೇನರ್ತಿ ಗ್ರಾಮ , ಕುಂದಗೋಳ ತಾಲ್ಲೂಕು ಇವರನ್ನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲ್ಲೂಕಿನ 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಕುಂದಗೋಳ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌ . 182 

ಆರ್.ಎಸ್ . ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
COMMERCE & INDUSTRIES SECRETARIAT 

NOTIFICATION 
No. CI . 230 : MMM . 2006, Bangalore, Date: 15 March, 2010 
In pursuance of Sub -Section ( 1) of Section 5 of the Mines and Minerals ( Development and 
Regulation ) Act , 1957 and under Sub -rule ( 1) (a) & (b ) of Rule 27 of the Mineral Concession Rules, 1960 
and after obtaining approval of Government of India , Ministry of Mines, New Delhi, vide their letter No . 
5 / 173 /2006 -M . IV dated 30 . 1. 2008 , the Government of Karnataka hereby accords sanction for inclusion of 
Iron ore in the existing Mining lease No. 2536 for Manganese ore over an area of 11.33 hectares in 
Shivasandra village , Gubbi Taluk , Tumkur District, held by M /s Canara Minerals Pvt. Ltd ., for a period co 
terminus with the existing Mining lease period subject to the compliance of the provisions of the Mines 
and Minerals (Development and Regulation ) Act , 1957 and Mineral Concession Rules , 1960 , and other 
applicable Acts and Rules including Forest (Conservation ) Act, 1980 , Environmental Protection Act , 1986 , 
EIA Notification 2006 etc ., as amended from time to time and Rules made there under. 

The terms and conditions already stipulated while renewing the mining lease shall continue to 
apply. 

By Order and in the name of the Governor of Karnataka 
P . R . 183 

M . VASUDEVAMURTHY 
Under Secretary to Government (Mines) 

Commerce & Industries Department. 

REVENUE SECRETARIAT 
NOTIFICATION No. RD 16 LGP 2010, Bangalore, Date: 5th March, 2010 
In exercise of the powers conferred by sub - section ( 3 ) of section 7 of the Karnataka Land 
Revenue Act, 1964 (Karnataka Act 12 of 1964) the Government of Karnataka hereby confers the powers 
on the Regional Commissioners of Bangalore , Mysore Belgaum and Gulbarga Divisions to decide the 
complaint on question as to disqualification on the ground of defection under sub -section ( 1) of Section 4 
referred by the Chief Executive Officer of the concerned Municipal Corporation under clause (ii) of sub 
section ( 2 ) of the Karnataka Local Authorities (Prohibition of Defection ) Act, 1987 (Karnataka Act 20 of 
1987). 

By Order and in the name of the Governor ofKarnataka 
P . R . 184 

GEETHA RAMESH 
Deputy Secretary to Government 
Revenue Department ( Land Grants & Land Revenue). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

೨೧೩ 
ಕಂದಾಯ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ : ಕಂಇ 38 ಮನೋಮು 2010, ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಕಂಇ 198 ಮುನೋಮು 2007 ದಿನಾಂಕ 26.5.2007ರಲ್ಲಿ ಕಂಡಿಕೆ 5 ರಲ್ಲಿನ “ ಈ 
ವಿನಾಯಿತಿ/ರಿಯಾಯಿತಿಯನ್ನು ದಿನಾಂಕ:1.4.2006 ರಿಂದ 31.3.2011 ರವರೆಗೆ ಮಾತ್ರ ಲಭ್ಯವಿರುತ್ತದೆ ” ಎಂಬ ಪದಗಳ 
ಬದಲಾಗಿ” ಈ ವಿನಾಯಿತಿ /ರಿಯಾಯಿತಿಯನ್ನು ದಿನಾಂಕ:26.5. 2007 ರಿಂದ 31.3.2011 ರವರೆಗೆ ಮಾತ್ರ ಲಭ್ಯವಿರುತ್ತದೆ ” 
ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 185 

ಟಿ.ಕೆ . ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 79 ಎಲ್ ಸಿ 2008, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್, 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
26( 2) ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ರಾಮನಗರದ ತ್ವರಿತಗತಿ ನ್ಯಾಯಾಲಯಕ್ಕೆ ಶ್ರೀ ಎಸ್. ನಾಗರಾಜು, ವಿಶೇಷ 
ಸರ್ಕಾರಿ ಅಭಿಯೋಜಕರು, ಇವರನ್ನು ಸೇವೆಗೆ ಹಾಜರಾಗುವ ದಿನಾಂಕದಿಂದ ಎರಡು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 186 

ಇ, ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 08 ಸಿಎನ್ಎಸ್ 2010 , ಬೆಂಗಳೂರು, ದಿನಾಂಕ : 19ನೇ ಮಾರ್ಚ್, 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ 
ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ, ಹೊಳಲ್ಕೆರೆ ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

1. ಶ್ರೀ ಜಿ. ಈಶ್ವರಪ್ಪ ಬಿನ್ ಗುರುಸಿದ್ದಪ್ಪ, ಟಿ. ನುಲೆನೂರು, ಹೊಳಲ್ಕೆರೆ ತಾಲ್ಲೂಕು 
2. ಶ್ರೀಮತಿ ಕಮಲಮ್ಮ ತಂದೆ ರಮೇಶಪ್ಪ, ಅರಬಗಟ್ಟ, ಹೊಳಲ್ಕೆರೆ ತಾಲ್ಲೂಕು 
3. ಶ್ರೀ ಹನುಮಂತಪ್ಪ ತಾಯಿ ಹನುಮಕ್ಕ ನೇಣಿಗೋಪಾಲಸ್ವಾಮಿ ದೇವಸ್ಥಾನ ರಸ್ತೆ, ಹೊಳಲ್ಕೆರೆ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 187 

* ಆರ್.ಎಸ್. ಹುಚ್ಚಾಚಾರಿ | 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


೨೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

ಭಾಗ - ೪ 
ಅಧಿಸೂಚನೆ 
ಸಂಖ್ಯೆ : ಸಿಒ 11 ಸಿಎನ್ಎಸ್ 2010, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್, 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎಸ್. ಟಿ . ಈಶ್ವರನ್ ಬಿನ್ ತೋಂಟಪ್ಪ, ಸಂಪಿಗೆ ಗ್ರಾಮ 
ಮತ್ತು ಅಂಚೆ ದಂಡಿನಶಿವರ ಹೋಬಳಿ , ತುರುವೇಕೆರೆ ತಾಲ್ಲೂಕು ಇವರನ್ನು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲ್ಲೂಕಿನ 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ತುರುವೇಕೆರೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌ . 188 

ಆರ್.ಎಸ್ . ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 12 ಸಿಎನ್ಎಸ್ 2010 , ಬೆಂಗಳೂರು, ದಿನಾಂಕ : 19ನೇ ಮಾರ್ಚ್, 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ರಾಮಲಿಂಗೇಗೌಡ ಬಿನ್ ಲೇಟ್ ಲಿಂಗಯ್ಯ , ನಂ . 380, 
ಎಲ್‌ಐಜಿ., 14ನೇ ಬಿ ಅಡ್ಡ ರಸ್ತೆ, ಯಲಹಂಕ ಉಪನಗರ, ಬೆಂಗಳೂರು ಉತ್ತರ ತಾಲ್ಲೂಕು ಇವರನ್ನು ಬೆಂಗಳೂರು ನಗರ 
ಜಿಲ್ಲೆ ಬೆಂಗಳೂರು ಉತ್ತರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಬೆಂಗಳೂರು 
ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 189 

ಆರ್. ಎಸ್ . ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಸಿಒ 13 ಸಿಎನ್ ಎಸ್ 2010, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್, 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಮತ್ತು ತಾಲ್ಲೂಕಿನ 
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ, ಚಿತ್ರದುರ್ಗ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

1. ಶ್ರೀ ಆರ್. ಬಿ. ತಿಪ್ಪೇಸ್ವಾಮಿ ಬಿನ್ ಬಸಪ್ಪ, ಯಳಗೋಡು, ಚಿತ್ರದುರ್ಗ ತಾಲ್ಲೂಕು 
2 . ಶ್ರೀಮತಿ ಲೋಲಾಕಮ ಬಿನ್ ಬೈರಪ , ಯಮನಘಟ, ಚಿತ್ರದುರ್ಗ ತಾಲೂಕು 
3. ಶ್ರೀ ತಿಪ್ಪೇಸ್ವಾಮಿ ಬಿನ್ ರಾಮಪ್ಪ, ಬೇಡರಶಿವನಕೆರೆ , ಚಿತ್ರದುರ್ಗ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 190 

ಆರ್.ಎಸ್ . ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

೨೧೫ 
ಅಧಿಸೂಚನೆ 
ಸಂಖ್ಯೆ: ಸಿಒ 14 ಸಿಎನ್ಎಸ್ 2010, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್, 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ 
ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ 
ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ, ಚಿತ್ತಾಪುರ ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

1. ಶ್ರೀ ಹನುಮಂತ ಬಿನ್ ಮಲ್ಲಪ್ಪ ಹೆಡಗಿ ಮುದ್ರಿ 
2. ಶ್ರೀ ಮುನ್ನಾಪಟೇಲ್ ಬಿನ್ ಚುನ್ನುಪಟೇಲ್ 
3. ಶ್ರೀಮತಿ ಈರಮ್ಮ ಕೋಂ ಭರತ್ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 191 

ಆರ್.ಎಸ್ . ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
COMMERCE AND INDUSTRIES SECRETARIAT 

NOTIFICATION 
No. CI .193 :MMM.2008, Bangalore , Dated : 23rd March , 2010 
In pursuance of Section 5 read with Section 8 of the Mines and Minerals (Development and 
Regulation ) Act, 1957 , and after obtaining prior approval of Government of India, Ministry of Mines , New 
Delhi vide their letter No.5 /84 /2008 -M . IV dated 11.08 .2008 , the Government of Karnataka hereby accords 
sanction for grant of Mining Lease for a period of 30 years (Thirty years only ) in favour of M /s Shiva Vilas 
Trust for Iron ore and Manganese ore over an area of 47 -50 acres (Forty seven and five zero acres only ) 
in Ramgad village , Sandur Taluk , Bellary District, with the Boundaries as mentioned below and as per the 
sketch furnished by the Director, Department of Mines and Geology, Bangalore subject to compliance of 
the provisions of the Mines and Minerals (Development and Regulation ) Act, 1957 and Mineral 
Concession Rules , 1960 and other applicable Acts and Rules including Forest (Conservation ) Act , 1980 , 
Environmental Protection Act, 1986 , EIA Notification 2006 etc., as amended from time to time and Rules 
made there under. 

BOUNDARIES : 
On the North by PYMASI Sy .No. 17 & 18 On the South by 

Government land 
On the East by Forest 

On the West by 

Ramgad village 
Sanction of this Mining lease is subject to the necessary clearances like Forest Clearance under 
Forest (Conservation ) Act, 1980 , Environmental Clearance under Environmental Protection Act, 1986 , 
Consent for Establishment/Consent for Operation from the KSPCB . Sanction of this Mining lease is also 
subject to the terms and conditions appended hereto and subject to outcome of writ petition /appeal, if 
any, pending in any court of law , in respect of the area covered in this Notification . 

The sanction of this mining lease is subject to the outcome of survey to be conducted by the 
Government in Ramgad village , Sandur taluk , Bellary District. 


903 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

JOR - 
The Department of Mines of Geology is directed to take necessary action to measure the area 
scientifically through GPS and to publish the Digitized Map in the Website . 

The Mining lease should be executed only after submission of all the statutory 
documents /clearances , by the applicant. 

By Order and in the name of the Governor of Karnataka 

M . VASUDEVAMURTHY 
Under Secretary to Government (Mines ) 

Commerce & Industries Department. 
TERMS AND CONDITIONS OF THE MINING LEASE SANCTIONED IN GOVERNMENT 
NOTIFICATION NO . CI.193 :MMM .2008 Dated 23.03 .2010 . 

a ) Mining lease should be in respect of Iron Ore and Manganese ore only. If other minerals are 
found in association with Iron Ore and Manganese ore , they should be brought to the notice of 
Government and if the lessee desires to mine these minerals along with Iron Ore and Manganese ore , 
he/she /it should do so only after the consent of Government is obtained in writing . 

b ) If beryl or any other substance prescribed U /S 3 of the Atomic Energy Act, XXIX of 1948 is 
found to occur in the property under the lease , the lessee shall make available such mineral to the 
Government of India . 

c) The lease shall also be subject to the provisions of Rules in Chapter IV of the Minerals 
Concession Rules , 1960. 

d ) The lease shall also be subject to the Rules , issued U /S 18 of the Mines & Minerals (D & R ) Act, 
1957 . 

e) The lessee shall pay to the Director of Mines and Geology in Karnataka , Bangalore , necessary 
Security Deposit for due observance of the terms and conditions of the lease in accordance with Rule 32 
of the lease issued to him . 

f) The lessee shall be governed by all conditions that may be incorporated in the lease deed , to 
be executed . 

g) The lessee shall abide by the rules contained in the Karnataka State Forest Manual, if the 
lease area covers any forestland . 

h ) Government shall have the right of purchasing the ore at current market rates. 
i) The lease would be determined if the lessee fails to commence execution of the lease deed . 
j) The area mentioned above is subject to verification after actual survey and demarcation . 
k ) The lease shall be for a period of Thirty Years . 

1) The lesseels shall pay Royalty , Cesses and Dead rent as prescribed vide Government of 
India s Notification published in the Gazette of India, Extraordinary, Part 11- Section 3-Sub -section (i) vide 
G .S .R .574 (E ) dated 13th August 2009 and G . S .R . 575 (E ) dated 13th August , 2009, respectively. 

Local & other Cesses : As prevalent in Bellary District. 
Royalty : At the rate prescribed in Second Schedule to the Mines & Minerals (D & R ) Act, 1957 

and as amended from time to time. 
m ) The total area held by the applicant/s under mining lease including the present one, shall not 
exceed 10 Sq.Km . 


SSE 


JO7 – ♡w ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

902 
n ) Mining operations shall not be commenced / conducted unless a qualified manager and other 
supervisory staff are appointed as required under the Matalliferous Mines Regulations , 1961 and relevant 
notices are sent to the Director-General of Mines Safety, Dhanbad with a copy of the same to the 
concerned Director of Mines Safety . 

o ) The minerals should be value added and the Lessee should adhere to existing National 
Mineral Policy and Karnataka Mineral Policy , 2008 . 

M . VASUDEVAMURTHY 
P . R . 198 

Under Secretary to Government (Mines ) 

Commerce & Industries Department. 

NOTIFICATION 
No. Cl. 117:MMM .2007 , Bangalore, Dated : 24th March , 2010 
In pursuance of Section 5 read with Section 8 of the Mines and Minerals (Development and 
Regulation ) Act, 1957 , and after obtaining prior approval of Government of India, Ministry of Mines, New 
Delhi vide their letter No .5/27 /2008 -M . IV dated 15 .07 .2008 , the Government of Karnataka hereby accords 
sanction for grant of Mining Lease for a period of 20 years (Twenty years only) in favour of Smt M . 
Yashoda for Manganese ore over an area of 11 -24 acres (Eleven point two four acres only) in 
Mahadevapura village , Holalkere Taluk , Chitradurga District, with the boundaries as mentioned below and 
as per the sketch furnished by the Director , Department of Mines and Geology, Bangalore subject to 
compliance of the provisions of the Mines and Minerals (Development and Regulation ) Act, 1957 and 
Mineral Concession Rules, 1960 and other applicable Acts and Rules including Forest (Conservation ) 
Act, 1980 , Environmental Protection Act, 1986 , EIA Notification 2006 etc ., as amended from time to time 
and Rules made there under . 

BOUNDARIES : 
On the North by Part of Sy.No.60 / 1A1 & 61 On the South by Part of Sy.No. 59 / 1& 60 / 1B1 & 

56 & 59 
On the East by Sy.Nos.61 & 45 

On the West by Part of Sy .Nos.60 /2859/2 & 

60 / 1B1 
Sanction of this Mining lease is subject to the necessary clearances like Forest Clearance under 
Forest (Conservation ) Act, 1980 , Environmental Clearance under Environmental Protection Act , 1986 , 
Consent for Establishment/Consent for Operation from the KSPCB. Sanction of this Mining lease is also 
subject to the terms and conditions appended hereto and subject to outcome of writ petition /appeal, if 
any , pending in any court of law , in respect of the area covered in this Notification . 

The Department of Mines of Geology is directed to take necessary action to measure the area 
scientifically through GPS and to publish the Digitized Map in the Website . 

The Mining lease should be executed only after submission of all the statutory 
documents / clearances , by the applicant. 

By Order and in the name of the Governor of Karnataka 

M . VASUDEVAMURTHY 
Under Secretary to Government (Mines) 

Commerce & Industries Department. 


no 


900 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

2007 – Yc 
TERMS AND CONDITIONS OF THE MINING LEASE SANCTIONED IN GOVERNMENT 
NOTIFICATION NO .CI. 117 :MMM . 2007 Dated 24 .03. 2010 . 

a ) Mining lease should be in respect of Manganese ore only. If other minerals are found in 
association with Manganese ore , they should be brought to the notice of Government and if the lessee 
desires to mine these minerals along with Manganese ore , he/she/ it should do so only after the consent 
of Government is obtained in writing. 

b ) If beryl or any other substance prescribed U /S 3 of the Atomic Energy Act, XXIX of 1948 is 
found to occur in the property under the lease , the lessee shall make available such mineral to the 
Government of India . 

c ) The lease shall also be subject to the provisions of Rules in Chapter IV of the Minerals 
Concession Rules, 1960 . 

d ) The lease shall also be subject to the Rules, issued U /S 18 of the Mines & Minerals (D & R ) Act, 
1957 . 

e) The lessee shall pay to the Director of Mines and Geology in Karnataka , Bangalore , necessary 
Security Deposit for due observance of the terms and conditions of the lease in accordance with Rule 32 
of the lease issued to him . 

f) The lessee shall be governed by all conditions that may be incorporated in the lease deed , to 
be executed . 

g ) The lessee shall abide by the rules contained in the Karnataka State Forest Manual, if the 
lease area covers any forestland . 

h ) Government shall have the right of purchasing the ore at current market rates. 
i) The lease would be determined if the lessee fails to commence execution of the lease deed . 
j) The area mentioned above is subject to verification after actual survey and demarcation . 
k ) The lease shall be for a period of Twenty Years . 

1) The lesseels shall pay Royalty , Cesses and Dead rent as prescribed vide Government of 
India s Notification published in the Gazette of India , Extraordinary , Part II -Section 3 - Sub -section (i) vide 
G .S .R .574 (E ) dated 13th August 2009 and G .S .R . 575 (E ) dated 13th August, 2009, respectively . 

Local & other Cesses : As prevalent in Chitradurga District. 
Royalty : At the rate prescribed in Second Schedule to the Mines & Minerals (D & R ) Act, 1957 

and as amended from time to time. 
m ) The total area held by the applicant/s under mining lease including the present one, shall not 
exceed 10 Sq .Km . 

n ) Mining operations shall not be commenced / conducted unless a qualified manager and other 
supervisory staff are appointed as required under the Matalliferous Mines Regulations, 1961 and relevant 
notices are sent to the Director-General of Mines Safety , Dhanbad with a copy of the same to the 
concerned Director of Mines Safety . 

o ) The minerals should be value added and the Lessee should adhere to existing National 
Mineral Policy and Karnataka Mineral Policy, 2008 . 

M . VASUDEVAMURTHY 
P .R . 202 

Under Secretary to Government (Mines ) 

Commerce & Industries Department. 


